ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ 


685 


ಸದಸ್ಯರ ಹೆಸರು 


ಶ್ರೀ. ಮುನಿರಾಜು ಗೌಡ ಪಿ.ಎಂ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ 17.09.2021 : 
ಉತ್ತರಿಸುವ ಸಚಿವರು ಕೃಷಿ ಸಚಿವರು 
"ಪ್ರಶ್ನೆ ಉತ್ತರ $y 


ಸಿರಿಧಾನ್ಯ ಬೆಳೆಗಾರರಿಗೆ ಯಾವ 


ಧಾಜ್ಯದಲ್ಲ ಸಿರಿಧಾನ್ಯಗಳಾದ ನವಣೆ, ಹಾರಕ ಸಾಮೆ, ಕೊರಲೆ, ಬರಗು 


ಯಾವ ಸವಲತ್ತುಗಳನ್ನು | ಮತ್ತು ಊದಲು ಬೆಳೆಗಳನ್ನು (ರಾಗಿ, ಜೋಳ ಮತ್ತು ಸಜ್ಜೆ ಹೊರತುಪಡಿಸಿ) 
ಸರ್ಕಾರವು ನೀಡುತ್ತಿದೆ: | ಬೆಳೆಯುವ ಸಿರಿಧಾನ್ಯ ಬೆಳೆಗಾರರಿಗೆ ಬೆಳೆ ಸಮೀಕ್ಷೆ ಆಧಾರದ ಮೇರೆಗೆ ಗರಿಷ್ಠ 
(ಸವಲತ್ತುವಾರು - ವಿವರ | ಎರಡು ಹೆಕ್ನೇರ್‌ ಗೊಳಪಟ್ಟು ಪ್ರತೀ ಹೆಕ್ನೇರ್‌ಗೆ ರೂ.10000 ಗಳಂತೆ 
ನೀಡುವುದು) ಪ್ರೋತ್ಸಾಹಧನ ನೀಡಲಾಗುತ್ತಿದೆ. 
A ML A 
ಈ ಸವಲತ್ತುಗಳನ್ನು ಸಿರಿಧಾನ್ಯ ಬೆಳೆದ ರೈತ ಫಲಾನುಭವಿಗಳಿಗೆ ರೂ.10,000/ಹೆಕ್ಟೇರ್‌ ರಂತೆ 
ಪಡೆಯಲು ಬೆಳೆಗಾರರು ಪ್ರೋತ್ಸಾಹಧನವನ್ನು ನೇರ ಸೌಲಭ್ಯ ವರ್ಗಾವಣೆ ಮೂಲಕ (rect Benefit 
ಮಧ್ಯವರ್ತಿಗಳ ' Transtfe) ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ ನೇರವಾಗಿ ವರ್ಗಾಯಿಸಲು 
ಹಾವಳಿಯಿಂದ ಕ್ರಮಕ್ಕೆ ಗೊಳ್ಳಲಾಗುತ್ತಿದೆ. BE 
ಸಮಸ್ಯೆಯನ್ನು ಮುಂದುವರೆದು, ರಾಜ್ಯದ ಸಾವಯವಖ/ಸಿರಿದಾನ್ಯ ಬೆಳೆಗಾರರು ತಾವು 
ಅನುಭವಿಸುತಿಠುವುದು ಬೆಳೆದ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಹಾಗೂ ಉತ್ತಮ ಧಾರಣೆ 
ಸರ್ಕಾರದ ' - ಗಮನಕ್ಕೆ | ದೊರಕಿಸಿಕೊಡುವ ವಿಟ್ಟಿನಲ್ಲಿ ರಾಜ್ಯದ್ಯಾಂತ ಎಲ್ಲಾ ಸಾವಯವ ಕೃಷಿಕರ 
ಬಂದಿದೆಯೇ? ಸಂಘಗಳನ್ನು ಒಗೂಡಿಸಿ 15 ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ 
ಹಾಗಿದ್ದಲ್ಲಿ ಸರ್ಫಾರ | ಸಂಘಗಳ ಒಕ್ಕೂಟಗಳನ್ನು ಈಗಾಗಲೇ 2016-17ನೇ ಸಾಲಿನಲ್ಲಿ' ರಚಿಸಲಾಗಿದೆ. | 
ಈ ಒಕ್ಕೂಟಗಳ ಮೂಲಕ ಸದಸ್ಯ ರೈತರು ಉತ್ಕಾದಿಸಿದ ಸಾವಯವ | 


ಕೈಗೊಂಡಿರುವ ಕ್ರಮಗಳೇಮಃ; 


ಉತ್ಪನ್ನಗಳ ಸಂಸ್ಕರಣೆ, ವರ್ಗೀಕರಣ, ಮೌಲ್ಯವರ್ಧನೆ, ಪ್ಯಾಕಿಂಗ್‌ ಮೆತ್ತು 
ಮಾರಾಟಿ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ. ಈ 15 ಪ್ರಾಂತೀಯ ಸಹಕಾರ 
ಸಾವಯವ ಕೃಷಿಕರ ಸಂಘಗಳ ಪೈಕಿ 6 ಒಕ್ಕೂಟಗಳು ಸಿರಿಧಾನ್ಯಗಳ ಖರೀದಿ, | 
ಸಂಸ್ಕರಣೆ ಹಾಗೂ ಮಾರಾಟದಲ್ಲಿ ತೊಡಗಿಸಿಕೊಂಡಿರುತ್ತವೆ. | 

ರಾಜ್ಯದ ಸಿರಿಧಾನ್ಯ ಉತ್ಪನ್ನಗಳಿಗೆ ನೇರ ಮಾರುಕಟ್ಟೆ ಒದಗಿಸಿಕೊಡುವ 
ವಿಟ್ಟಿನಲ್ಲಿ ತಾಲೂಕು/ಜಿಲ್ಲೆ/ರಾಜ್ಯ/ರಾಷ್ಟಿನಿಯ ಮತ್ತು ಅಂತರಾಷ್ಟ್ರಿಯ | 
ಮಟ್ಟಗಳಲ್ಲಿ ಹಲವಾರು ಮೇಳಗಳನ್ನು ಆಯೋಜಿಸಿ ಭಾಗವಹಿಸಿ 
ಮಾರುಕಟ್ಟೆ ಸಂಪರ್ಕವನ್ನು ಕಲ್ಪಿಸಿಕೊಡಲಾಗಿದೆ. 4 i 


13%4ದ ಮೂರು ವರ್ಷದಲ್ಲಿ 


ಸಿರಿಧಾನ್ಯ ಮೇಳಕ್ಕೆ 
ವ್ಯಯಿಸಿರುವ ಹಣವೆಷ್ಟು? 

| ಸಿರಿಧಾನ್ಯ ಮೇಳಪಾರು ವಿಷರ 
ನೀಡುವುದು) 


ತಳದ ಮೂರು ವರ್ಷಗಳಲ್ಲಿ ಸಿರಿಧಾನ್ಯ ಮೇಳಕ್ಕೆ ವ್ಯಯಿಸಿರುವ | 
ಅಮುದಾನದ ವಿವರಗಳನ್ನು ಈ ಕೆಳಗಿನಂತೆ ನೀಡಲಾಗಿದೆ. 
1. 2020-21 ನೇ ಸಾಲಿನಲ್ಲಿ ಮೇಳ ಆಯೋಜಿಸಿರುವುದಿಲ್ಲ. 
» 2019-20 ನೇ ಸಾಲಿನಲ್ಲಿ ಮೇಳ ಆಯೋಜಿಸಿರುವುದಿಲ್ಲ. 
3. 2018-19 ನೇ ಸಾಲಿನಲ್ಲಿ “ಸಾವಯವ ಮತ್ತು ಸಿರಿಧಾನ್ಯ- 2019" 
ಅಂತರಾಷ್ಟೀಯ ವಾಣಿಜ್ಯ ಮೇಳದ ಆಯೋಜನೆಗೆ ರೂ 800.00 ಲಕ್ಷಗಳನ್ನು 
ವ್ಯಯಿಸಲಾಗಿರುತ್ತದೆ. 


REE 


ಖ್ಯ: AGRI-ACT/126/ 2021 


